ಕರ್ನಾಟಕ ವಿಧಾನ ಪರಿಷತ್ತು 


18 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 1501 
2. ಸದಸ್ಯರ ಹೆಸರು ಶ್ರೀ ಪಿ.ಆರ್‌. ರಮೇಶ್‌ 
3 ಉತ್ತರಿಸುವ ದಿನಾಂಕ 19.03.2020 
4. ಉತ್ತರಿಸುವ ಸಚಿವರು ಮುಖ್ಯಮಂತ್ರಿ 
ಕೌ ಪೆ ಉತ್ತರ 
ಸಂಖ್ಯೆ 
ಅ) |ಕರ್ನಾಟಕ ಆಡಳಿತ್‌ ಸೇವೆ `'ಔೆ.ಎ.ಎಸ್‌)'| ಕರ್ನಾಟಕ ಲೋಕಸೇವಾ ಆಯೋಗವು ನಾಡರುವ ನರರಿಹಮ ಈ 
ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಯಾವ | ಕೆಳಕಂಡಂತಿದೆ:- 
ಯಾವ ಹುದ್ದೆಗಳಿಗೆ ಯಾವ ಆಧಾರದ ಮೇಲೆ | ಸರ್ಕಾರವು ಕಾಲಕಾಲಕ್ಕೆ ನೀಡುವ ಪ್ರಸ್ತಾ ಸ್ತಾವನೆಯಲ್ಲಿನ ಹುದ್ದೆಗಳ 
ನೇಮಿಸಲಾಗುತ್ತದೆ; ವರ್ಗೀಕರಣದಂತೆ ಹಾಗ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳು, 
ಕೋರಿರುವ ಮೀಸಲಾತಿ, ಅರ್ಜಿಯಲ್ಲಿ ನೀಡಿರುವ ಆದ್ಯತೆಯಂತೆ 
ಹಾಗೂ ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರ್ಸ್‌ (ಸರ್ಧಾತ್ಮಕ 
ಪರೀಕ್ಷೆಗಳ ಮೂಲಕ ನೇಮಕಾತಿ) ನಿಯಮಗಳು, 1997ರಂತೆ 
ಹುದ್ದೆಗಳಿಗೆ ನೇಮಿಸಲಾಗುತ್ತದೆ. 
ಆ) ಕೆಎಎಸ್‌. ಹುದ್ದೆಯಲ್ಲಿರುವವರು ಪೆಡೋನ್ಸತಿ K 
ಹೊಂದಿದಾಗ ಅದನ್ನು ನಿರಾಕರಿಸಿದವರ ಸಂಖ್ಯೆ 
ಎಷ್ಟು ಹಾಗೂ ಯಾವ ಕಾರಣಕ್ಕಾಗಿ Shed soci 
ಲ್ಲ. 
ನಿರಾಕರಿಸಿರುತ್ತಾರೆ (ಅಧಿಕಾರಿಗಳ ಹೆಸರು ಮತ್ತು ಸನುಪ್ಸುದಿಟ್ಟ 
ಹುದ್ದೆಯ ಸಮೇತ ಕಳೆದ ಐದು ವರ್ಷಗಳ 
ಮಾಹಿತಿ ನೀಡುವುದು); 
ಇ) | ರಾಜ್ಯದಲ್ಲಿ ಕೆ.ಎ.ಎಸ್‌ ಹಿರಿಯ '`'ತೌೇಣಿ ಮತ್ತು ವೃಂದದ ನವರ ವೃಂದ ಬಲ] ಅಧಾರಗಳ ಸಂಖ್ಯೆ 


ಕಿರಿಯ ಶ್ರೇಣಿಯ ಅಧಿಕಾರಿಗಳ ಸಂಖ್ಯೆ ಎಷ್ಟು? 
(ಮಾಹಿತಿ ನೀಡುವುದು) 


ಕೆ.ಎ.ಎಸ್‌. (ಹಿರಿಯ ಶೇಣಿ) 
ಕೆಎ.ಎಸ್‌ ರಿಯ ಕೇಣಿ 


135 
315 


112 
180 


ಸಂಖ್ಯೆ: ಸಿಆಸುಇ 19 ಎಸ್‌ಎಸ್‌ಸಿ 2020 


ಬನೆ. ಅರುಡಾತತೆಸ್ರ್ರ 


(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ, 


